ಕಟಿ ಪಾಟೀಲ 


ಶ್ರೀಮಂತಗಡ ಕೋಟೆ ಹಾಗೂ ದೇವಾಲಯ 


ಶ್ರೀಮಂತಗಡ ಧಾರವಾಡ ಜಿಲ್ಲೆಯ ಶಿರಹಟ್ಟಿ 
ತಾಲೂಕಿನ ಒಂದು ಕೋಟೆಯಾಗಿದ್ದು, ತಿರಹಟ್ಟಿಯಿಂದ 
ARE ಮಾಟರ್‌ ದಕ್ಷಿಣ ದಿಗೆ ಇರುವ. ಹೆದ್ದಾ 
ರಿಯ ಪಕ್ಷದಲ್ಲಿ ದೇವಿಹಾಳ ಗ್ರಾಮ ಸಮಾಪ ಇರುವ 
ಗುಡ್ಡದ ಮೇಲೆ ಇದೆ. ಪುರಾತನ ಕಾಲದೊಳು ಕಪಿಲ 
ಮುನಿ ತಪಸ್ಸು ಮಾಡಿದ ಪ್ರಣ್ಯ ಕ್ಷೇತ್ರವೆಂದು ಹೇಳು 
ತ್ತಾ ಈ ಗುಡ್ಡಕ್ಕೆ ಇದರಿಂದಾಗಿ “*ಪ್ಪೆಬೆಟ್ಟವೆಂತಲೂ 

ಹೆಸರು. ಆನಂತರವಾಗಿ ಅಜಮಾಸ 345 “ವಷ ೯ಗಳ 
ಬಂದೆ (1655) ನವಾಬ (ಮಂಜಲಾಪುರ) ಅಂಕುಶಿ 
ಖಾನರ ವಶದಲ್ಲಿತ್ತುಮುಂದೆ ರಣದುಲ್ಲಾಖಾನರೆಂಬು 
ವರನ್ನು ಮಾಂಡಲಿಕರನ್ನಾಗಿ ನೇಮಿಸಿದರು. ನಂತರ 
ರಣದುಲ್ಲಾಖಾನರು ಕಪ್ಪೆ ಬೆಟ್ಟವನ್ನು ತಮ್ಮ ರಾಜರ 
ಖಜಾನೆಯನ್ನು ಮಾಡಲು ಯೋಚಿಸಿ ಗುಡ್ಡದ ಮೇಲಿ 


"ರುವ ಬಯಲು ಪ್ರದೇಶವನ್ನು ಕಲ್ಲು ಬಂಡೆಗಳನ್ನು 


ಒಡೆದು ಕೋಟಿ ಕಟ್ಟಲು ಪ್ರಾರಂಭವಾಯಿತು. ಇಪ್ಪ 
ತ್ರೈದು ಎಕರೆ ಅಜಮಾಸ ಒಳ ಕ್ಷೇತ್ರವನ್ನು ಇಟ್ಟು 


ಪೂರ್ವ ಪಶ್ಚಿಮ ಉದ್ದವಾಗಿ ಉತ್ತರ "ದಕ್ಷಿಣ ಅಗಲ 


ಕಡಿಮೆಯಾಗಿ" ಎಂಟು ಬುರುಜಗಳು, ನಾಲ್ಕು ಚಿಕ್ಕ 
ಮದ್ದಿನ ಮನೆಗಳನ್ನು ಹಾಗೂ ಆಯಾತಾಕಾರವಾಗ 
ಕೋಟೆಯನ್ನು ಕಟ್ಟಿದ್ದಾರೆ. ಸೈನಿಕರಿಗಾಗಿ ಗುಪ್ತ ಗೂಡು 


ಗಳನ್ನು ಕೋಟೆಯ” ಮಧ್ಯ ದಲ್ಲಿ ನಿರ್ಮಿಸಿದ್ದಾರೆ. 
ಎರಡು ಚಿಕ್ಕ ದ್ವಾರಗಳು ದಕ್ಷಿ ಣ ಮುಖವಾಗಿ 
ಒಂದು (ಗುಪ್ತ) ಚೋರಗಂಡಿ, ಪಶ್ಚಿಮ ಮುಖವಾಗಿ 


ಒಂದು ದ್ವಾರ, ಹಾಗೂ ದೊಡ್ಡ” ದ್ವಾರ ಉತ್ತರ 
ಮುಖವಾಗಿ “ಮಾಡಿದ್ದಾರೆ. ಒಳಗಡ ಎಡಬಲಕೆ ಸೈನಿಕ 
ರಿಗಾಗಿ ಅಂಕಣ ಕಟ್ಟೆಗೆಳು ಇವೆ. ನಂತರ ಮತ್ತೊಂದು 
ದ್ವಾರ ಒಳಗಡೆ ಇದ್ದು, ಇದರ ಎದುರುಗಡೆ ಡೇವಾ 
ಲಖುವಿದೆ. ಒಳಗೆ ಡೇವಿಯ ಮೂರ್ತಿ ಇದೆ. ಈ 
ಮೂರ್ತಿಯ ಕೆಳಗಡೆ ಗುಪ್ತ ಗುಹೆ ಇದೆ. ಈ ಗುಪ್ತ 


' ಗುಹೆಯಲ್ಲಿ ನವಾಬ ಅರಸ ರ ಖಜಾನೆ ಇತ್ತು. 


ಹಾಗೂ ನೀರಿಗಾಗಿ ಎರಡು ದೊಡ್ಡ ಹೊಂಡಗಳನ್ನು 
ಕಲ್ಲು ಗಚ್ಚಿನಿಂದ ಕಟ್ಟಿಸಿದ್ದವು ಇರುತ್ತದೆ. ಆನೆ ಕುದುರೆ 
ಗಳಿಗೆ ಬಂದು ಪ್ರತ ಕ ಹೊಂಡ ಉಂಟು. ಹಾಗೂ 


ಸೈನಿಕರಿಗಾಗಿ ವಾಸಿ ಸಲು ಮನೆಗಳು ಇದ್ದವು. ಈಗ . 


ಇತಿಹಾಸ ದರ್ಶನ 


ಅವು ಬಿದ್ದು ಅವಶೇಷಗಳು ಮಾತ್ರ ಉಳಿದಿರುತ್ತದೆ. 
ಮರಾಠಾ ಚಿಕ್ರಾಧಿಪತಿ ಶಿವಾಜಿ ಮಹಾರಾಜನು, ದಂಡಿ 
ನೊಡನೆ ಉತ್ತರ ಕರ್ನಾಟಕದ ಕೋಟೆಗಳನ್ನು ವಶಪಡಿಸಿ 

ಕೊಂಡು ದಕ್ಷಿಣ ಮಾರ್ಗವಾಗಿ ಕಪ್ಪತ್ತ ಗಿರಿಯ ತಪ್ಪಲ 

ಪ್ರದೇಶಕ್ಕೆ ಬಯಾಗ ತನ್ನ ಸೈನ್ಯ ದೊಂದಿಗೆ ಬಿಡಾರ ಬಿಟ ಸಿನು. 
ಮುಂದೆ ದಂಡೆಯಾತ್ರೆಯನ್ನು ಮುಂದಿವರಿಸಿ ಈ ರಾಜ 
ಧಾನಿಯ ಮೇಲೆ ಯುದ್ಧಮಾಡ ತಲು ಯೋಚಿಸಿ ರಣತೂರ 
ಎಂಬಲ್ಲಿ ಬಂದು ತಮ್ಮ” ಠಾಣಾ ಹಾಕಿದನು. ಅಷ್ಟರೊಳಗೆ 
ರಣದುಲ್ಲಾಖಾನರು ಐದು ಫರ್ಲಾಂಗ ದಾರಿ ಉದ್ದಕ್ಕೂ 
ಸೂಜಿಗಲ್ಲು ಹಾಕಿಸಿದ್ದರು. ಶಿವಾಜಿ ಸೈನಿಕರು ಯದ್ಭಕ್ಕೆ” ಸಿದ್ದ 
ರಾಗಿ ಬರಲು ಅವರ "ಕುದುರೆಗಳು ಗಪ್ಪನೆ ನಿಂತು ಬಿಟ್ಟವು. 
ಇದನ್ನು ಕಂಡು ಶಿವಾಜಿ ಸೈನಿಕರಿಗೆ ಆಶ್ಚರ್ಯವಾಗಿ ಮರಳಿ 
ತಮ್ಮ "ಬಿಡಾರಕ್ಕೆ ಹಿಂದುರುಗಿದರು. ಆದ ಮೋಸದ ಪರಿ 
ಚಯವಾಗಿ ಪೂರ್ವಸಿದ್ಧತೆಮಾಡಿ ರಾಜಧಾನಿಗೆ ಮುತ್ತಿಗೆ 
ಹಾಕಿದರು. ಈ ಯುದ್ಧದಲ್ಲಿ ಕೊನೆಗೆ ರಣಕುಲ್ಲಾಖಾನರು 
ಕೂಡಾ ಮದಡಿದರೆಂದು ಹೇಳುತ್ತಾರೆ. ಮುಂದೆ ಗುಡ್ಡದ 
ಮೇಲಿರುವ ಕೋಟಿಯನ್ನು ಮರಾಠರು ವಶಪ ಸಿಕೊಂ 
ಡರು. ಒಳಗಡೆ ಹೋಗಿ ನೋಡಿದರೆ ದೇವಿಯ ಗುಡಿ 
ಶಿವಾಜಿ ಸೈನಿಕರಿಗೆ ಸಂತೋಶವಾಯಿತು ಇಲ್ಲಿ ಏನೋ 
ಚಮತ್ಕಾರ “ವಿದೆಯೆಂದು ಶೋಧಿಸಲಾಗಿ ಒಳಗಡೆ ಗುಪ್ತ 
ಗುಹೆ ಸಿಕ್ಕಿತು. ಅದರಲ್ಲಿರುವ ಸಿರಿಸಂಪ್ಪತ್ತು ಶಿವಾಜಿ 
ಮಹಾರಾಜರ ವಶವಾಯಿತು. 


ಅವಶೇಷಗಳು ರಣದುಲ್ಲಾಖಾನರದೆನ್ನಲಾದ 
ಗೋರಿ ಇಂದಿಗೂ ಇವೆ. ಅವು ಸುಣ್ಣ ಬಳಿದು 
ದಾಖಾಲಾತೆ ಇರುವುದಿಲ್ಲ (ಅಳಿಸಿಹೋಗಿದೆ?) 
(ಹಾಗೂ) ಅವರ ಅರಮನೆಯ ಮುಖ್ಯ ದ್ವಾರಬಾಗಿ 
ಲುಗಳು ಬಿದ್ದು ಹೋಗಿವೆ. ದೇವಿಹಾಳ ಗ್ರಾಮದ 
ಹತ್ತಿರ ನೀರಾವರಿ ನಿಮಿತ್ತ ಮಾಡಲಾದ ದೊಡ್ಡ ಕೆರೆ 
ಉಂಟು. ಇಂದಿಗೂ ನೀರು ಮಾತ್ರ ನಿಲ್ಲುತ್ತದೆ. ಗುಡ್ಡದ 
ಮೇಲಿನ ಕೋಟೆ ಅಲ್ಪ ಸ್ವಲ್ಪ ಬಿದ್ದು ಉಳಿದ ಭಾಗ 
ಚೆನ್ನಾಗಿದೆ. 


ಶಿವಾಜಿ ಮಹಾರಾಜರ ಸ್ವಾಧೀನವಾದ ನಂತರ 
ದೇವಿಯ ಗುಡಿಯು ಸುಂದರವಾಗಿ ಕಟ್ಟಲ್ಪಟ್ಟಿದೆ. 


೬೭ 


_ ಹಾಗೂ ಪ್ರತೀ ವರ್ಷ ಸಡಗರದಿಂದ ಪ್ರತಿ ಭಾರತ ಹುಣ್ಣಿ 
ಮೆಯ ದಿನದಂದು ಜಾತ್ರೆಯಾಗುತ್ತದೆ. ಹಾಗೂ ಪ್ರತಿ 
ಯುಗಾದಿ ಪಾಡ್ಯ ದಂದು ಧ್ವಜ  ಹಾರಿಸುವುದುಂಟು. 
ಶಿವಾಜಿ ಮಹಾರಾಜರು ಶ್ರೀಮಂತಗಡವೆಂದು ನಾಮಕ 
ರಣ ಮಾಡಿದರು. ಅಂಕುಡೊಂಕಾದ ದಾರಿ ಸುಮಾರು 
ಒಂದು ಕಿಲೋ ಮೀಟರ್‌ ದಾರಿಯಿಂದ ಗುಡ್ಡ ಹತ್ತಲು 
ಮುಂದೆ ಕೋಟೆ ದ್ವಾರ. ಮುಟ್ಟುತ್ತದೆ. ಎಡಬಲಕ್ಕೆ ದಾರಿ 


೬೮ 


ಉದ್ದಕ್ಕೂ ಕಲ್ಲು ಬಂಡೆಗಳುದೊಡ್ಡ ಭ್ರಮಾಣದಲ್ಲಿವೆ. ಶಿರ 
ಹಟ್ಟಿಯಿಂದ ಬೆಳ್ಳವರೆಗೆ ಯೋಗ್ಯ ವಾದ ಮಾರ್ಗವೂ ಇದೆ. 


ಹಾಗೂ ಅನೇಕಹಳ್ಳಿಗಳು ಇವೆ. ' ನಂತರ ಶಿರಹಟ್ಟಿ ಶಹರ - 
ಸಮೀಪವಿದ್ದು ಇಲ್ಲಿ ಕೂಡಾ ಇತಿಹಾಸ ಸ್ಥಳ "ಉಂಟು. 


ಹಾಗೂಶಿವಾಜ ಮಹಾರಾಜರ ಹಳೆದಾದ ಕೋಟಿ ಕೊತ್ತ 
ಲಗಳು ಅರಮನೆಗಳು ಇದ್ದಲ್ಲಿಯೇ ಬಿದ್ದು ಹೋಗಿವೆ. 


ಇತಿಹಾಸ ದರ್ಶನ 


ಗ 


